ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


19-03-2021 ಪ್ರುಶ್ನೆ ಸ೦ಖ್ಯೆ: 1419 (1799) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಕಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 


ವಿಷಯ: 


ಬೆಳೆ ವಿಮೆಯ ಬಗ್ಗೆ 


(ಅ) ರಾಜ್ಯದಲ್ಲಿ ಎಷ್ಟು ಜನ ರೈತರಿಗೆ ಬೆಳೆ ವಿಮೆಯನ್ನು ನೀಡಲಾಗಿದೆ; (ಜಿಲ್ಲಾವಾರು 
ಸಂಪೂರ್ಣ ಮಾಯಿತಿ ನೀಡುವುದು) 


(ಆ) ನಾಗಮಂಗಲ ತಾಲ್ಲೂಕು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆಯೇ; 


(ಇ) ಹಾಗಿದ್ದಲ್ಲಿ, ನಾಗಮಂಗಲ ತಾಲ್ಲೂಕು ವ್ಯಾಪ್ಲಿಯಲ್ಲಿ ಬೆಳೆ ವಿಮೆ ಮಂಜೂರು 
ಮಾಡಲಾಗಿರುವ ರೈತರ ಸಂಖ್ಯೆಯೆಷ್ಟು; (ಹೋಬಳಿವಾರು, ಗ್ರಾಮವಾರು, ರೈತರ 
ಹೆಸರು ಮತ್ತು ಬೆಳೆಯ ಸಂಪೂರ್ಣ ವಿವರ ನೀಡುವುದು) 


(ಈ) ಯಾವ ಯಾವ ಬೆಳೆಗಳಿಗೆ ಬೆಳೆ ವಿಮೆಯನ್ನು ನೀಡಲಾಗುತ್ತಿದೆ; (ಸಂಪೂರ್ಣ 
ವಿವರ ನೀಡುವುದು) 


(ಉ) ಕಳೆದ ಮೂರು ವರ್ಷಗಳಲ್ಲಿ ನಾಗಮಂಗಲ ತಾಲ್ಲೂಕು ವ್ಯಾಪ್ಲಿಯಲ್ಲಿ ರೈತರಿಗೆ 
ನೀಡಿರುವ ಬೆಳೆ ವಿಮಾ ಮೊತ್ತವೆಷ್ಟು? (ಜೋಬಳಿವಾರು, ಗ್ರಾಮವಾರು, ರೈತರ 
ಹೆಸರು ಮತ್ತು ಬೆಳೆ ವಿಮಾ ಮೊತ್ತದ ಸಂಪೂರ್ಣ ವಿವರ ನೀಡುವುದು) 


